ವಿಜಾನ ಪ್ರಯೋಗಾಲಯ 
ಅಧಿ ಖ 
ಬಲೂನುಗಳಿಂದ ಗಾಳಿ ತೆಗೆಯುವುದು-॥ 


€  ಇಂಟಾವೀನಸ್‌ ಕೊಳವೆಯ ಕವಾಟವು ಮುಚ್ಚಿದೆಯೇ ಮತ್ತು ಎರಡು ಬಲೂನುಗಳ ಬಾಯಿ ಸರಿಯಾಗಿ 


ನ್‌) 


ಭದಪಡಿಸಲ್ಲಟ್ಟಿವೆಯೇ ಎಂದು ಪರೀಕ್ಷಿಸಲು, ಎರಡೂ ಬಲೂನುಗಳ ಗಾತ್ರವನ್ನು ಕೆಲವು ನಿಮಿಷಗಳ ಕಾಲ 


[0 


ಅವಲೋಕಿಸಿ-ಇವೆರಡೂ ತಮ್ಮ ಗಾತ್ರವನ್ನು ಹಾಗೆಯೇ ಉಳಿಸಿಕೊಂಡಿರಬೇಕು. 


* ಠಃಗ, ಇಂಟ್ರಾವೀನಸ್‌ ಕೊಳವೆಯ ಕವಾಟವನ್ನು ಮೃದುವಾಗಿ ತೆರೆಯಿರಿ. 
ಇವೆರಡರಲ್ಲಿ ಯಾವುದು ಮೊದಲು ಗಾಳಿ ಹೋಗಿ ಕುಗ್ಗುತ್ತದೆ? 

1. ಬಲೂನು (ಎ) 

2. ಬಲೂನು (ಬಿ) 


3. ಇವೆರಡೂ ಒಂದೇ ಗಾತ್ರದಲ್ಲಿ ಉಳಿಯುತ್ತವೆ. 


ಕೊಡುಗೆ: ಜಿ ಎಸ್‌. ರೌಟೇಲಾ, ಇವರು ಮುಂಬಯಿಯ ರಾಷ್ಟ್ರೀಯ ವಿಜ್ಞಾನ ಸಂಗಹಾಲಯ ಪರಿಷತ್ತಿನ ಮಾಜಿ 
ಮಹಾನಿರ್ದೇಶಕರು, ನೆಹರು ವಿಜ್ಞಾನ ಕೇಂದ್ರದ ನಿರ್ದೇಶಕರು, ಕೊಲ್ಕೊತಾದ ವಿಜ್ಞಾನ ನಗರಿಯ ನಿರ್ದೇಶಕರು ಮತ್ತು 
ಆಂತ್ರಪಾಲಜಿಕಲ್‌ ಸರ್ವೇ ಆಫ್‌ ಇಂಡಿಯಾದ ನಿರ್ದೇಶಕರಾಗಿದ್ದಾರೆ(ಪ್ರಭಾರಿ). ಅವರನ್ನು r.rautela@ gmail.com 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸ್ಥಿತಾ ಭಟ್‌, ಪರಿಶೀಲನೆ: ಬಿ.ಎಂ.ಚಂದಶೇಖರ್‌ 


